CPMG/ KA/ BG-GPO/13/2003-2005 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಮೇ ೧೨, ೨೦೦೫ (ವೈಶಾಖ ೨೨, ಶಕ ವರ್ಷ ೧೯೨೭) ಸಂಚಿಕೆ ೧೯ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 9 ಎಂಎಂಸಿ 2004 (ಭಾಗ-1), ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್‌, 2005 
1. ದಿನಾಂಕ 19.11.2004 ಸಂಖ್ಯೆ: ಆಕುಕ 640 ಹೆಚ್‌ಎಸ್‌ಹೆಚ್‌ 2004ರ ಅಧಿಸೂಚನೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ಇಲಾಖೆಯ ಹೊಸಕೋಟೆ ತಾಲ್ಲೂಕು ಆಸ್ಪತ್ರೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಡಾ: ಪಿ.ಸಿ. ಸುನೀಲ್‌ಕುಮಾರ್‌ ರವರನ್ನು ಮೈಸೂರು 
ವೈದ್ಯಕೀಯ ಕಾಲೇಜಿನಲ್ಲಿ ಉಪನ್ಯಾಸಕರ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಕೀಯ ಶಿಕ್ಷಣ 
ಶಾಖೆಗೆ ನೀಡಿರುತ್ತದೆ. ಅವರನ್ನು ಮೈಸೂರು ವೈದ್ಯಕೀಯ ಕಾಲೇಜಿನ ಅಸ್ವಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರ ಖಾಲಿ ಹುದ್ದೆಯಲ್ಲಿ ನಿಯೋಜನೆ ಮೇರೆಗೆ 
ಮುಂದಿನ ಆದೇಶದವರೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 479 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಅಧಿಸೂಚನೆ 
ಸಂಖ್ಯೆ: ಆಕುಕ 171 ಪಿಟಿಡಿ 2004, ಬೆಂಗಳೂರು, ದಿನಾಂಕ: 5ನೇ ಏಪ್ರಿಲ್‌, 2005 
ಭಾರತೀಯ ವೈದ್ಯ ಪದ್ಧತಿಗಳು ಮತ್ತು ಹೋಮಿಯೋಪತಿ ಇಲಾಖೆಯ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, 
ಬೆಂಗಳೂರು ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪನ್ಯಾಸಕರು (ಹೋಮಿಯೋಪತಿ) ಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಎ.ಐ.ಸಿ.ಟಿ.ಇ ವೇತನ ಶ್ರೇಣಿ ರೂ. 10,000-15,200 ರಲ್ಲಿ ಸಹಾಯಕ ಪ್ರಾಧ್ಯಾಪಕರು (ಹೋಮಿಯೋಪತಿ) ಹುದ್ದೆಗೆ 
ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ನೇಮಕ ಮಾಡಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 




















ಕ್ರ. ಸಹಾಯಕ ಪ್ರಾಧ್ಯಾಪಕರ ಹೆಸರು ಮುಂಬಡ್ತಿ ನೀಡಿ ನೇಮಕ ಮಾಡಿದ ಸ್ಥಳ 

ಸಂ. 

1. | ಡಾ। ಉಷಾ .ಸಿ ಸಹಾಯಕ ಪ್ರಾಧ್ಯಾಪಕರು 
ಉಪನ್ಯಾಸಕರು (ಪೋರಾನ್ನಿಕ್‌ ಮೆಡಿಸಿನ್‌ ಮತ್ತು ಟಾಕ್ಷಿಕಾಲಜಿ), (ಹೋಮಿಯೋಪತಿ), ಸರ್ಕಾರಿ ಹೋಮಿಯೋಪತಿ 
ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. 

pS ಡಾ! ಕೆ. ರಾಜೇಶ್ವರಿ, ಸಹಾಯಕ ಪ್ರಾಧ್ಯಾಪಕರು 
ಪನ್ಯಾಸಕರು (ಹೋಮಿಯೋಪತಿ) ಸರ್ಕಾರಿ ಹೋಮಿಯೋಪತಿ (ಶರೀರ ರಚನಾ ಶಾಸ್ತ್ರ, ಸರ್ಕಾರಿ ಹೋಮಿಯೋಪತಿ 
ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ .ಜಿ 
ಪಿ.ಆರ್‌. 480 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


(೧೭೩ ) 


೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ 


ಭಾಗ - ೨ 





ಅಧಿಸೂಚನೆ 


ಸಂಖ್ಯೆ: ಆಕುಕ 146 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌, 2005 
1. ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಮತ್ತು ಮೈಸೂರು ವೈದ್ಯಕೀಯ ಕಾಲೇಜಿನ ಈ ಕೆಳಕಂಡ ನಿವೃತ್ತ ಪ್ರಾಧ್ಯಾಪಕರುಗಳನ್ನು ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಯ 
15(0(ಬಿ) (1) ನೇ ನಿಯಮದಡಿ ಗುತ್ತಿಗೆ ಆಧಾರದ ಮರುನೇಮಕಾತಿ ಮೇಲೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ 11ತಿಂಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
2. ಮೇಲ್ಕಂಡ ಗುತ್ತಿಗೆ ಮರು ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನೊಳಗೊಂಡ ಸರ್ಕಾರಿ ಆದೇಶವನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 





2೬ 
ಅ 


(೧೬ 


ನಿವೃತ್ತಿದಾರರ ಹೆಸರು ಮತ್ತು ಹಿಂದೆ ಹೊಂದಿದ್ದ 
ಹುದ್ದೆಯ ಪದನಾಮ 


ಗುತ್ತಿಗೆ ಆಧಾರದ ಮೇಲೆ ಮರು ನೇಮಕಾತಿ 
ಮಾಡಿರುವ ಹುದ್ದೆಯ ಪದನಾಮ ಮತ್ತು 
ವೈದ್ಯಕೀಯ ಕಾಲೇಜು 


ಗುತ್ತಿಗೆ ಆಧಾರದ ಮೇಲೆ ಮರು 
ನೇಮಕ ಮಾಡಿರುವ ದಿನಾಂಕ 





























1 | ಡಾ॥ ಎಂ.ಎಸ್‌. ರಾಜಶೇಖರ್‌, ಮೂತ್ರ ರೋಗಶಾಸ್ತ್ರ ಪ್ರಾಧ್ಯಾಪಕರು, 12.1.2005 
ನಿವೃತ್ತ ಮೂತ್ರ ರೋಗ ಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು. 
ವೈದ್ಯಕೀಯ ಕಾಲೇಜು, ಮೈಸೂರು. 

2. | ಡಾ! ಡಿ. ವಿಜಯ, ಅಣುಜೀವಿ ಶಾಸ್ತ್ರ ಪ್ರಾಧ್ಯಾಪಕರು, 13.1.2005 
ನಿವೃತ್ತ ಅಣುಜೀವಿ ಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, 
ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು. 
ಬೆಂಗಳೂರು. 

3. | ಡಾ|| ಕೆ. ರಮೇಶ್‌ಚಂದ್ರ ನಾಯ್ಡು, ಅರವಳಿಕೆ ಶಾಸ್ತ್ರ ಪ್ರಾಧ್ಯಾಪಕ, 26.1.2005 
ನಿವೃತ್ತ ಅರಿವಳಿಕೆ ಶಾಸ್ತ್ರ ಪ್ರಾಧ್ಯಾಪಕರು ಕಿಮ್ಸ್‌, ಬೆಂಗಳೂರು ವೈದ್ಯಕೀಯ ಕಾಲೇಜು, 
ಹುಬ್ಬಳ್ಳಿ ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 481 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 164 ಆಸೇಇ 2005, ಬೆಂಗಳೂರು, ದಿನಾಂಕ: 23/25ನೇ ಏಪ್ರಿಲ್‌, 2005 
ಶ್ರೀ ಸಿ.ಎಂ. ಈಶ್ವರ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ, (ಸಾರಿಗೆ) 
ಇವರಿಗೆ ದಿನಾಂಕ:18.4.2005 ರಿಂದ 23.4.2005 ರವರೆಗೆ ವೈಯಕ್ತಿಕ ಕಾರಣದ ಮೇರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 114ರನ್ವಯ 
ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 


ಪಿ.ಆರ್‌. 482 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಯು.ಪಿ. 


ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 184 ಸೆಅಸೆ 2005, ಬೆಂಗಳೂರು, ದಿನಾಂಕ: 25ನೇ ಏಪ್ರಿಲ್‌, 2005 
ಅಖಿಲ ಭಾರತ ಸೇವಾ (ರಜೆ) ನಿಯಮಾವಳಿಗಳ ನಿಯಮ 18(ಬಿ) ಅಡಿಯಲ್ಲಿ ಶ್ರೀ ಎಸ್‌. ಸೆಲ್ವಕುಮಾರ್‌, ಐ.ಎ.ಎಸ್‌. ಸರ್ಕಾರದ ಉಪ 
ಕಾರ್ಯದರ್ಶಿ (ಸೇವೆಗಳು), ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಬೆಂಗಳೂರು ಇವರಿಗೆ, ದಿನಾಂಕ:19.4.2005 ರಿಂದ 27.4.2005ರ 
ವರೆವಿಗೆ (ಉದಿಸೇ) ಒಟ್ಟು 9 ದಿನಗಳ ಪಿತೃತ್ವ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀ ಎಸ್‌. ಸೆಲ್ವಕುಮಾರ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಉಪ ಕಾರ್ಯದರ್ಶಿ (ಸೇವೆಗಳು), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ 


ಪಿ.ಆರ್‌. 483 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಕಾನೂನು ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಲಾ 87 ಎಲ್‌ಎಸಿ 2005, ಬೆಂಗಳೂರು, ದಿನಾಂಕ: 6ನೇ ಏಪ್ರಿಲ್‌, 2005 
ಕುಟುಂಬ ನ್ಯಾಯಾಲಯಗಳ ಅಧಿನಿಯಮ 1984ರ ಸೆಕ್ಷನ್‌-4 (ಕೇಂದ್ರ ಅಧಿನಿಯಮ 1984ರ ಸಂಖ್ಯೆ 66) ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಮತ್ತು ಕರ್ನಾಟಕ ಉಚ್ಛ ನ್ಯಾಯಾಲಯದ ರಿಜಿಸ್ಟ್ರಾರ್‌ ಜನರಲ್‌ರವರ ಪತ್ರ ಸಂಖ್ಯೆ:ಜಿಒಬಿ(1)1:2005 ದಿನಾಂಕ:11.3.2005 ರಲ್ಲಿ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ ೧೭೫ 





ಪ್ರಸ್ತಾಪಿಸಿರುವಂತೆ ಶ್ರೀ ಹೆಚ್‌.ಆರ್‌. ದೇಶಪಾಂಡೆ, 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಮೈಸೂರು, ಇವರನ್ನು ಮೈಸೂರಿನ ಕುಟುಂಬ 
ನ್ಯಾಯಾಲಯದ ನ್ಯಾಯಾಧೀಶರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 484 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 
ಅಧಿಸೂಚನೆ 
ಸಂಖ್ಯೆ: ಲಾ 70 ಎಲ್‌ಎಜಿ 2004, ಬೆಂಗಳೂರು, ದಿನಾಂಕ: 8ನೇ ಏಪ್ರಿಲ್‌, 2005 
ಶ್ರೀ ಪಿ.ಜಿ. ಅಯ್ಯಪ್ಪ, ಅಪರ ಸರ್ಕಾರಿ ವಕೀಲರು, ವಿರಾಜಪೇಟೆ, ಇವರನ್ನು ದಿನಾಂಕ: 10.10.2004 ರಿಂದ ಮತ್ತೊಂದು ಅವಧಿಗೆ 
ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೆ ಒಳಪಟ್ಟು ವಿರಾಜಪೇಟೆ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 485 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 470 SAS 2004, Bangalore, Dated: 1° April, 2005 
In partial modification of the Notification No. DPAR 470 SAS 2004 dated 24.3.2005, Shri Abhay 
Prakash, IAS (KN 70), Chairman, Karnataka Appellate Tribunal, Bangalore is promoted to officiate in the 
Above Supertime Scale of IAS carrying the pay scale of Rs.26,000/- (fixed) with immediate effect and is 
posted until further orders as Additional Chief Secretary and Development Commissioner, Bangalore vice 
Shri Chiranjiv Singh, IAS, retired from service. 
By Order and in the name of the Governor of Karnataka, 
K. SUDHAKARA SHETTY 
P.R. 486 Under Secretary to Government, 
Department of Personnel and Administrative Reforms (Services-l). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 384 ಪಿಪಿಇ 2005, ಬೆಂಗಳೂರು, ದಿನಾಂಕ: 25ನೇ ಏಪ್ರಿಲ್‌, 2005 
ಕಾರವಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸ್ಪೆಷಲ್‌ ಕೇಸ್‌ ನಂ.19:2001ರ ಕೌಂಟರ್‌ ಪ್ರಕರಣವಾದ 
ಎಸ್‌ಸಿ.ನಂ.75:2001ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ವಿಶೇಷ ಸರ್ಕಾರಿ ಅಭಿಯೋಜಕರು, 2ನೇ 
ತ್ವರಿತ ವಿಲೇವಾರಿ ನ್ಯಾಯಾಲಯ, ಕಾರವಾರ ಇವರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 487 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ ಸಂಖ್ಯೆ: ಒಇ 346 ಪಿಪಿಇ 2005, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್‌, 2005 
ಚಿಕ್ಕಮಗಳೂರಿನ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ:18:2000 ಪ್ರಕರಣದಲ್ಲಿ ರಾಜ್ಯದ 
ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು 
ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 
ದಿನಾಂಕ: 3ನೇ ಮಾರ್ಚ್‌ 2005ರ ಅಧಿಸೂಚನೆ ಸಂಖ್ಯೆ:ಒಇ.34.ಪಿಪಿಇ.2005 ಅನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 488 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ ಸಂಖ್ಯೆ: ಒಇ 343 ಪಿಪಿಇ 2005, ಬೆಂಗಳೂರು, ದಿನಾಂಕ: 25ನೇ ಏಪ್ರಿಲ್‌, 2005 
ರಾಯಚೂರು ಶೀಘ್ರ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ನಂ.135:2002ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ.ನಂ.50:2000ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ರಾಯಚೂರು 2ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಗುಂಡೂರಾವ್‌ 
ಪಿ.ಆರ್‌. 489 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ ಮತ್ತು ಸು.ಮತ್ತು ಕಾಫಿಪೋಸ ಮತ್ತು ಅಭಿಯೋಗ) 


೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 66 ಆಸೇವ 2005, ಬೆಂಗಳೂರು, ದಿನಾಂಕ: 25ನೇ ಏಪ್ರಿಲ್‌, 2005 
ನಿಯಂತ್ರಕರು, ಕಾನೂನು ಮಾಪನ ಶಾಸ್ತ್ರ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಸೂಪರ್‌ ಟೈಂ 
ಸ್ಕೇಲ್‌) ಅಧಿಕಾರಿ, ಶ್ರೀ ಹೆಚ್‌.ಡಿ. ಬಾಲಕೃಷ್ಣೇಗೌಡ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 285 (1) (ಎ)ರ ಅನ್ವಯ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 490 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 75 ಆಸೇವ 2005, ಬೆಂಗಳೂರು, ದಿನಾಂಕ: 21ನೇ ಏಪ್ರಿಲ್‌, 2005 
ವಿಶೇಷ ಭೂಸ್ವಾಧೀನಾಧಿಕಾರಿ, ಮಲಪ್ರಭಾ ಯೋಜನೆ, ಸವದತ್ತಿ, ಬೆಳಗಾಂ ಜಿಲ್ಲೆ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. 
(ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಬಿ.ಎಫ್‌. ತಳವಾರ್‌ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಉಪವಿಭಾಗಾಧಿಕಾರಿ, ಸಾಗರ ಉಪವಿಭಾಗ, ಸಾಗರ ಹುದ್ದೆಗೆ - ಡಾ: ಕೆ.ಹೆಚ್‌. ನರಸಿಂಹಮೂರ್ತಿ ಇವರ ಸ್ಥಾನದಲ್ಲಿ 
ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 491 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಆಸೇವ 2005, ಬೆಂಗಳೂರು, ದಿನಾಂಕ: 23ನೇ ಏಪ್ರಿಲ್‌, 2005 
ಮುಖ್ಯ ಆಡಳಿತಾಧಿಕಾರಿ, ಸಂಜಯಗಾಂಧಿ ಅಪಘಾತ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ತಹಸೀನ್‌ ಅಹಮದ್‌, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕರ್ನಾಟಕ ವಕ್ಫ್‌ ಮಂಡಳಿ, 
ಬೆಂಗಳೂರು ಹುದ್ದೆಗೆ - ಶ್ರೀ ಖಾಜಾ ಫಹಿಮುದ್ದೀನ್‌ ಅಹಮದ್‌, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ 
ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 492 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 150 ಆಸೇಇ 2005, ಬೆಂಗಳೂರು, ದಿನಾಂಕ: 15ನೇ ಏಪ್ರಿಲ್‌, 2005 
ಶ್ರೀ ಎಂ.ಕೆ. ಬಲದೇವಕೃಷ್ಣ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಹಾಲಿ ಕಾರ್ಯದರ್ಶಿ, ಕರ್ನಾಟಕ ಗೃಹಮಂಡಳಿ, 
ಬೆಂಗಳೂರು, ಇವರು ದಿನಾಂಕ: 7.3.2005 ರಿಂದ 7.3.2005 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮ 8 (15) (೧) ರ ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 493 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 138 ಸಅಸೇ 2005, ಬೆಂಗಳೂರು, ದಿನಾಂಕ: 21ನೇ ಏಪ್ರಿಲ್‌, 2005 
ಶ್ರೀ ವಿನಯಾ ಎಸ್‌. ಹೊಸೂರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ಅಧೀನ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ವಶಕ್ಕೆ ನೀಡಿರುವುದರಿಂದ, 
ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯಲ್ಲಿ ಖಾಲಿ ಇರುವ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 494 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ ೧೭೭ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಆಸೇವ 2005, ಬೆಂಗಳೂರು, ದಿನಾಂಕ: 23ನೇ ಏಪ್ರಿಲ್‌, 2005 
ಮುಖ್ಯ ಆಡಳಿತಾಧಿಕಾರಿ, ಸಂಜಯಗಾಂಧಿ ಅಪಘಾತ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಶ್ರೀ ತಹಸೀನ್‌ ಅಹಮದ್‌, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕರ್ನಾಟಕ ವಕ್ಸ್‌ ಮಂಡಳಿ, ಬೆಂಗಳೂರು 
ಹುದ್ದೆಗೆ - ಶ್ರೀ ಖಾಜಾ ಫಹಿಮುದ್ದೀನ್‌ ಅಹಮದ್‌, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 495 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
No. GOB(1)13(12)/2005, Bangalore, Dated: 27th April, 2005 
In exercise of the powers vested under sub-section (1) of Section 12 of the Code of Criminal 
Procedure, 1973, the High Court of Karnataka hereby appoints the | Addl. Civil Judge (Jr.Dn.) and JMFC-l 
Court, Gadag as Chief Judicial Magistrate, Gadag from 5.45 P.M. to 10.00 P.M. on 19.4.2005. 
BY ORDER OF THE HIGH COURT, 
P.R. 496 
Assistant Registrar. 
HIGH COURT OF KARNATAKA 
NOTIFICATION 
No. GOB.Il.120/2005, Bangalore, Dated: 25th April, 2005 
In exercise of the powers conferred by sub-section (2) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri S.N. Kagal, as Special Judicial Magistrate (Railways), Mysore, made in the High Court Notification 
No.GOB.ll.283/80 dated 20.4.1985 from 1.4.2005 until further orders. 
BY ORDER OF THE HIGH COURT, 
P.R. 497 N. ANANDA 
REGISTRAR GENERAL. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 34 ಸೇಪೋಸೆ 2005, ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2005 
ಶ್ರೀ ಟಿ. ಸುನೀಲ್‌ ಕುಮಾರ್‌, ಐ.ಪಿ.ಎಸ್‌. ಉಪ ಆರಕ್ಷಕ ಮಹಾ ನಿರೀಕ್ಷಕರು, ಕರ್ನಾಟಕ ಅಗ್ನಿ ಶಾಮಕ ಸೇವೆಗಳ ಇಲಾಖೆ, ಬೆಂಗಳೂರು 
ಇವರಿಗೆ ದಿನಾಂಕ:25.4.2005 ರಿಂದ ಅಥವಾ ರಜೆಯನ್ನು ಉಪಯೋಗಿಸಿಕೊಂಡ ದಿನಾಂಕದಿಂದ 15 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಿದೆ, ಮೇಲ್ಕಂಡ ರಜಾ ಅವಧಿಯಲ್ಲಿ ಅವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಂಡ ಸದಸ್ಯರಿಗೆ 2002-05ನೇ ಬ್ಲಾಕ್‌ ಅವಧಿಗೆ 
ಬೆಂಗಳೂರಿನಿಂದ ಸಿಕ್ಕಿಂ ರಾಜ್ಯದ ಗ್ಯಾಂಗ್‌ಟಕ್‌ಗೆ 1೧618೧ Airlines ವಿಮಾನದ ಮೂಲಕ ಹೋಗಿ ಬರಲು ಕೇಂದ್ರ ನಿಯಮದಡಿ ರಜಾ ಪ್ರಯಾಣ 
ರಿಯಾಯಿತಿಯನ್ನು ಮಂಜೂರು ಮಾಡಲಾಗಿದೆ. ಆದರೆ, ನಿಯಮಾನುಸಾರ 1.7.೦. ಸಂಬಂಧದಲ್ಲಿ ಸದರಿಯವರು ವಿಮಾನ ಪ್ರಯಾಣಕ್ಕೆ 
ಅರ್ಹರಿಲ್ಲದಿರುವುದರಿಂದ, ರೈಲ್ವೇ ಮೊದಲನೆ ದರ್ಜೆಯ ಪ್ರಯಾಣದ ದರ ಮತ್ತು ವಿಮಾನ ಪ್ರಯಾಣದ ದರದ ವ್ಯತ್ಕಾಸದ ಮೊತ್ತವನ್ನು ಅಧಿಕಾರಿಯ 














» 
ಸ್ವಂತ ಹಣದಿಂದ ಭರಿಸುವ ಷರತ್ತಿಗೆ ಒಳಪಟ್ಟು ಸದರಿ ಸೌಲಭ್ಯವನ್ನು ಮಂಜೂರು ಮಾಡಿದೆ. 
ಕ್ರ.ಸಂ. ಹೆಸರು ಸಂಬಂಧ ವಯಸ್ಸು 
ಟಿ. ಸುನೀಲ್‌ ಕುಮಾರ್‌ ಸ್ವಂತ 44 ವರ್ಷಗಳು 
2. ಶ್ರೀಮತಿ ಅರ್ಚನಾ ಎಸ್‌. ಕುಮಾರ್‌ ಪತ್ನಿ 40 ವರ್ಷಗಳು 
3. ಚಿ.ಟಿ. ಅವಿಶ್‌ ಕುಮಾರ್‌ ಮಗ 13 ವರ್ಷಗಳು 




















ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ರೈಲ್ವೇ ಪ್ರಯಾಣ ದರದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ 
ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 499 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 348 ಆಸೇಇ 2004, ಬೆಂಗಳೂರು, ದಿನಾಂಕ: 16ನೇ ಏಪ್ರಿಲ್‌, 2005 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 92 ಇಆಸು 2003 ದಿನಾಂಕ: 30.12.2003ರ ಪ್ರಕಾರ ಶ್ರೀ ಬಿ. ಶಿವಪ್ಪ, ಕೆ.ಎ.ಎಸ್‌. (ಸೂಪರ್‌ ಟೈಂ 
ಸ್ಕೇಲ್‌) ಅಧಿಕಾರಿ, ಹಾಲಿ ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು, ಇವರು ಈ ಹಿಂದೆ ಸದಸ್ಯ ಕಾರ್ಯದರ್ಶಿ, ರಾಜ್ಯ 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ ಭಾಗ - ೨ 





ಯೋಜನಾ ಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ ಮೇ ಮತ್ತು ಜೂನ್‌ 2004 ರಲ್ಲಿ ಮಿದು ಸಮಯದನ್ವಯ 
(Flexitime) ನಿಗದಿತ ಅವಧಿಗಿಂತ ಕಡಿಮೆ ಕಾರ್ಯ ನಿರ್ವಹಿಸಿದ / ಅನಧಿಕೃತ ಗೈರು ಹಾಜರಾದ ಅವಧಿ 34 ದಿನಗಳಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು 1958ರ ನಿಯಮ 114 ರಡಿ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 500 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 91 ಸಅರ 2005, ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್‌, 2005 
ಆಹಾರ ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ, ಶ್ರೀಮತಿ ಎ.ಎನ್‌. 
ಶಾಂತಕುಮಾರಿ ಇವರಿಗೆ 89 ದಿನಗಳ ಗಳಿಕೆ ರಜೆಯನ್ನು ದಿನಾಂಕ: 14.3.2005 ರಿಂದ 10.6.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. 
ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಮಂಜೂರು ಮಾಡಿದ ನಂತರ ಖಾತೆಯಲ್ಲಿ 
137 ದಿನಗಳು ಗಳಿಕೆ ರಜೆ ಜಮೆ ಇರುತ್ತದೆ. 
ಮೇಲ್ಕಂಡ ರಜೆ ಅವಧಿಯಲ್ಲಿ ಅದೇ ಇಲಾಖೆಯ ಶಾಖಾಧಿಕಾರಿ ಶ್ರೀ ಪಿ.ಹೆಚ್‌. ಕಳ್ಳಿ ರವರನ್ನು ಪ್ರಭಾರದ ಮೇಲೆ ಮೇಲ್ಕಂಡ ಹುದ್ದೆಯಲ್ಲಿ 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 501 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 90 ಸಅರ 2005, ಬೆಂಗಳೂರು, ದಿನಾಂಕ: 4ನೇ ಏಪ್ರಿಲ್‌, 2005 
ಶ್ರೀ ಎಸ್‌.ಆರ್‌. ಪಾಟೀಲ್‌, ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ (ಕಾನೂನು ಕೋಶ) ಇವರ 
ಬಡ್ತಿಯಿಂದ ತೆರವಾದ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಶ್ರೀ ಕೆ.ಎನ್‌. ನವನೀತನ್‌, ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಕಾನೂನು ಕೋಶ) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 502 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 34 ಸೇಇಮು 2005, ಬೆಂಗಳೂರು, ದಿನಾಂಕ: 12ನೇ ಏಪ್ರಿಲ್‌, 2005 
ಶ್ರೀ ವಿ. ಲಿಂಗರಾಜಯ್ಯ, ಮುಖ್ಯ ಇಂಜಿನಿಯರ್‌, ಹೇಮಾವತಿ ನೀರಾವರಿ ಯೋಜನಾ ವಲಯ, ಗೊರೂರು, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈಗಿರುವ ಹುದ್ದೆಯಿಂದ ವರ್ಗಾಯಿಸಿ ಇವರ ಸೇವೆಯನ್ನು ಸಿ.ಆ.ಸು.ಇಲಾಖೆಗೆ ಹಿಂದಕ್ಕೆ 
ಪಡೆಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 503 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 73 ಸಅರ 2005, ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2005 
ಮೂಲ ಸೌಲಭ್ಯ ಅಭಿವೃದ್ದಿ ಇಲಾಖೆಯ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ ಶ್ರೀ ವಿಜಯ ಕುಮಾರ್‌ ಪಿ. ರೇವಡಿ ಇವರು ಯುನೈಟೆಡ್‌ 
ಅರಬ್‌ ಎಮಿರೆಟ್ಸ್‌ಗೆ ಖಾಸಗಿ ಪ್ರವಾಸ ಕೈಗೊಳ್ಳಲು 13 ದಿನಗಳ ಗಳಿಕೆ ರಜೆಯನ್ನು ದಿನಾಂಕ: 28.4.2005 ರಿಂದ 10.5.2005 ರವರೆಗೆ (ಉ.ದಿ.ಸೇ) 
ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 504 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 93 ಸಅಸೇ 2005, ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2005 
ಡಾ: ಹೆಚ್‌.ಜಿ. ನಾಗರಾಜು, ರೇಷ್ಮೆ ಉಪ ನಿರ್ದೇಶಕರು, ಸರ್ಕಾರಿ ಮಾದರಿ ಬಿತ್ತನೆ ಕೋಠಿ, ಮಂಡ್ಯ ಇವರನ್ನು ಯೋಜನಾ ಇಲಾಖೆಗೆ 
ನೇಮಿಸಲು ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ವಶಕ್ಕೆ ನೀಡಿರುವುದರಿಂದ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ ೧೭೯ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ನಿರ್ದೇಶಕರು, ಯೋಜನಾ ಇಲಾಖೆ (ಪ್ರದೇಶಾಭಿವೃದ್ಧಿ ವಿಭಾಗ), ಕರ್ನಾಟಕ ಸರ್ಕಾರ 
ಸಚಿವಾಲಯ-ಖಾಲಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 505 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 164 ಸಅಸೆ 2005, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್‌, 2005 

ಶ್ರೀ ಬಸವರಾಜು, ಐ.ಎ.ಎಸ್‌., ಆಯುಕ್ತರು, ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು ರವರಿಗೆ ದಿನಾಂಕ: 18.4.2005 ರಿಂದ 
30.4.2005 ರವರೆವಿಗೆ (ಉದಿಸೇ) ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಬಸವರಾಜು, ಐ.ಎ.ಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ ಆಯುಕ್ತರು, ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು ಈ 
ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ಬಸವರಾಜು, ಐಎಎಸ್‌, ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ಬ್ಲಾಕ್‌ 
ಅವಧಿಯಲ್ಲಿ ಕುಲುಮನಾಲಿಗೆ (ಹಿಮಾಚಲ ಪ್ರದೇಶ) ಹೋಗಿಬರಲು ಕೇಂದ್ರ ನಿಯಮದಡಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿಯನ್ನು 


ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 





























ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
ಶ್ರೀ ಬಸವರಾಜು, ಸ್ವಂತ 

ಸ ಶ್ರೀಮತಿ ಪಿ. ಧನಲಕ್ಷ್ಮಿ ಪತ್ನಿ 37 ವರ್ಷಗಳು 

ಕು: ಬಿ. ಅಭಿನಂದನರಾಜ್‌ ಮಗ 06 ವರ್ಷಗಳು 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ದರದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 506 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 145 ಸೆಅಸೆ 2005, ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2005 
ಶ್ರೀ ರಾಜೇಂದರ್‌ ಕುಮಾರ್‌ ಕಟಾರಿಯಾ, ಐ.ಎ.ಎಸ್‌. ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ದಿನಾಂಕ: 11.4.2005 ರಿಂದ 
23.4.2005 ರವರೆವಿಗೆ 13 ದಿನಗಳ ಗಳಿಕೆ ರಜೆ ಮಂಜೂರು ಮಾಡಿ, ಮೇಲ್ಕಂಡ ರಜಾ ಅವಧಿಯಲ್ಲಿ ಅವರಿಗೆ ಹಾಗೂ ಅವರ ಕುಟುಂಬದ ಈ 
ಕೆಳಕಂಡ ಸದಸ್ಯರಿಗೆ 2002-03ನೇ ವಿಸ್ತರಿತ ಬ್ಲಾಕ್‌ ಅವಧಿಗೆ ಚಿಕ್ಕಮಗಳೂರಿನಿಂದ ಮಿಟ್ರಾನ್‌ ಗ್ರಾಮ MITRAON VILLAGE, (ನವದೆಹಲಿ)ಗೆ 
ಹೋಗಿ ಬರಲು ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 























ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1 ರಾಜೇಂದರ್‌ ಕುಮಾರ್‌ ಕಟಾರಿಯಾ ಸ್ವಂತ 
2. ಶ್ರೀಮತಿ ಕಲ್ಪನಾ ಕಟಾರಿಯಾ ಪತ್ನಿ 33 ವರ್ಷಗಳು 
3. ಸೌಹಾರ್ದ ಕಟಾರಿಯಾ ಮಗ 6 ವರ್ಷಗಳು 
4. ಕುಮಾರಿ ಅದಿತಿ ಮಗಳು 1 ವರ್ಷ 














ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಮೇಲ್ಕಂಡ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರನ್ನು ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು ಜಿಲ್ಲೆ ಹುದ್ದೆಯ 


ಸಮವರ್ತಿತ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 507 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-1) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 141 ನಯೋಸೇ 2004(ಭಾಗ), ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2005 
ದಿನಾಂಕ: 3.2.2005 ರ ಅಧಿಸೂಚನೆ ಸಂಖ್ಯೆ: ನಅಇ 141 ನಯೋಸೇ 2004ರಲ್ಲಿ ಶ್ರೀ ಬಿ. ಮಂಜೇಶ್‌, ನಗರ ಯೋಜನಾ ಪರ್ಯವೇಕ್ಷಕ, 
ಇವರಿಗೆ ಮುಂಬಡ್ತಿ ನೀಡಿ ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದ ಕಛೇರಿಯಲ್ಲಿ ಖಾಲಿ ಇದ್ದ ಕಿರಿಯ ನಗರ ಯೋಜಕರ ಹುದ್ದೆಗೆ ನಿಯೋಜನೆ ಮೇಲೆ 


೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೨, ೨೦೦೫ ಭಾಗ - ೨ 





ನೇಮಿಸಿರುವ ಆದೇಶವನ್ನು ಮಾರ್ಪಡಿಸಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಛೇರಿಯಲ್ಲಿ ಶ್ರೀ ಹೆಚ್‌.ಆರ್‌. ವಿಶ್ವನಾಥ್‌, ಕಿರಿಯ ನಗರ ಯೋಜಕ, 
ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 508 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 172 ನಯೋಸೇ 2004, ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್‌, 2005 
ಶ್ರೀ ಆರ್‌. ಕಾಂತರಾಜ್‌, ಡೆಪ್ಯಟಿ ಮ್ಯಾನೇಜರ್‌ (ಟೆಕ್ನಿಕಲ್‌) ಕರ್ನಾಟಕ ರಾಜ್ಯ ಹಣಕಾಸು ನಿಗಮ, ಇವರನ್ನು ನಗರ ಯೋಜನಾ 
ಸಹಾಯಕ ನಿರ್ದೇಶಕರು, ಸಹಾಯಕ ನಿರ್ದೇಶಕರ ಕಛೇರಿ, ನಗರ ಯೋಜನಾ ಇಲಾಖೆ, ಉಡುಪಿ ಇಲ್ಲಿಗೆ ಇವರ ಸ್ವಂತ ವೇತನ ಶ್ರೇಣಿಯಲ್ಲಿ ಮೂರು 
ವರ್ಷಗಳ ಅವಧಿಗೆ ಒಪ್ಪಂದದ ಮೇರೆಗೆ ನೇಮಿಸಿ ಆದೇಶಿಸಲಾಗಿದೆ. 
ಇವರ ನೇಮಕಾತಿಯ ಒಪ್ಪಂದದ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ನಂತರ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 509 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 681 SAS 2004, Bangalore, Dated: 7" April, 2005 
The services of Shri R. Sridharan, IAS (KN 83), Executive Director, Karnataka Watershed 
Development Society, Bangalore are placed at the disposal of Government of India, Department of 
Personnel and Training, New Delhi with immediate effect and until further orders, for appointment as Joint 
Secretary (State Plans), Planning Commission, New Delhi, on Central deputation basis. 
This issues in pursuance of the communication No.7/9/2004-EO(SM-l) dated 14.3.2005 of the 
Government of India, Department of Personnel and Training, New Delhi. 
By Order and in the name of the Governor of Karnataka, 
K. SUDHAKARA SHETTY 
P.R. 510 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 181 SFP 2004, Bangalore, Dated: 7" April, 2005 
Sri N. Rajashekar, IFS, (KN-94), Deputy Conservator of Forests, Gulbarga Division, Gulbarga is 
transferred with immediate effect and posted until further orders as Deuty Conservator of Forests, 
Kundapur Division, Kundapur, vice Sri Millo Tago, IFS (KN-90) transferred. 
By Order and in the name of the Governor of Karnataka, 
K. SUDHAKARA SHETTY 
P.R. 511 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 152 SFP 2004, Bangalore, Dated: 7" April, 2005 
Sri G.S. Kariyappa, IFS, (KN-92), Deputy Conservator of Forests, waiting for posting, is posted 
with immediate effect and until further orders as Deuty Conservator of Forests (Social Forestry), JBIC, 
Bangalore, in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
P.R. 512 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 156 SAS 2005, Bangalore, Dated: 7" April, 2005 
Sri Falguni Rajkumar, IAS (KN-72), waiting for posting, is posted with immediate effect and until 
further orders as Chairman, Karnataka Appellate Tribunal, Bangalore in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
P.R. 513 Under Secretary to Government, 
Department of Personnel and Administrative Reforms (Services-l). 


